KA/ BG-GPO/2515/\WPP-47/2006-2008 






ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೩ ಬೆಂಗಳೂರು, ಗುರುವಾರ, ಮೇ ೨೨, ೨೦೦೮ (ಜೇಷ್ಠ ೧, ಶಕ ವರ್ಷ ೧೯೩೦) ಸಂಚಿಕೆ ೨೧ 


ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 











ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ನಂ:ಎಲ್‌.ಎನ್‌.ಡಿ(ಎ) ಸಿ.ಆರ್‌:148/2007-08, ದಿನಾಂಕ: 28ನೇ ಏಪ್ರಿಲ್‌ 2008 
ವಿಷಯ: ಬೆಂಗಳೂರು ಜಿಲ್ಲೆ, ಆನೇಕಲ್‌ ತಾಲ್ಲೂಕು, ಜಿಗಣಿ ಹೋಬಳಿ, ಶಿವನಹಳ್ಳಿ ಗ್ರಾಮದ ಸರ್ವೆ.ನಂ-43 ರಲ್ಲಿ 


3-29 ಎಕರೆ : ಗುಂಟೆ ಜಮೀನನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಮಂಜೂರು 


ಉಲ್ಲೇಖ: 1. ಸರ್ಕಾರದ ಪತ್ರದ ಸಂ:ಆರ್‌.ಡಿ:265 ಎಲ್‌.ಜಿ.ಬಿ/07(ಭಾಗ-6), ಬೆ೦ಗಳೂರು ದಿನಾಂಕ: 
18.10.2007. 


2. ತಹಶೀಲ್ದಾರ್‌, ಆನೇಕಲ್‌ ತಾಲ್ಲೂಕು ರವರ ಪತ್ರದ ಸಂ:ಎಲ್‌ಎನ್‌ಡಿ ಸಿ.ಆರ್‌ 313/07-08. 
3. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳವರ ಪತ್ರ ಸಂಖ್ಯೆ: ಆರ್‌ಡಿ 139/ಪಿಆರ್‌ಎಸ್‌ 2008 
ದಿನಾಂಕ: 05.04.2008. 
4. ವಿಶೇಷ ಜಿಲ್ಲಾಧಿಕಾರಿಗಳವರ ಕಛೇರಿಯ ಟಿಪ್ಪಣಿ ಸಂಖ್ಯೆ: ಎಲ್‌ಎನ್‌ಡಿ (ಜಿ) ಸಿಆರ್‌ 960/07-08 
ದಿನಾಂಕ 09.04.2008. 
5, ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಬೆ೦ಗಳೂರು ಇವರ ಪತ್ರದ 
ಸಂಖ್ಯೆ ಬೆ೦ಮಸಾಸಂ/ಕೇಕ/ವಾಣಿಜ್ಯ/ಆಸ್ತಿ/233/08-09 ದಿನಾಂಕ: 23.04.2008. 
ಬೆ೦ಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸರ್ಕಾರಿ ಜಮೀನುಗಳ ಮೇಲಿನ ಅತಿಕ್ರಮಣ/ಒತ್ತುವರಿಯನ್ನು 
ಸರ್ವೆಮಾಡಿ ಪತ್ತೆಹಚ್ಚಿದ್ದು, ಅತಿಕ್ರಮಣಕಾರರಿಂದ ಈ ತಹಲ್‌ವರೆಗೂ ಖುಲ್ಲಾ ಪಡಿಸಲಾಗಿರುವ 3313-28 ಎಕರೆಗಳಲ್ಲಿ ವಿವಿಧ 
ಸಾರ್ವಜನಿಕ/ಸಾರ್ವಜನಿಕ ಬೆಳವಣಿಗೆ ಉದ್ದೇಶಗಳಿಗೆ ಅಗತ್ಯವಾಗಿರುವ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ವಿವಿಧ ಸರ್ಕಾರಿ 
ಸಂಸ್ಥೆಗಳಿಗೆ ಮಂಜೂರಾತಿ ಮಾಡುವ ಸರ್ಕಾರದ ನಿರ್ಧಾರದ ಹಿನ್ನೆಲೆಯಲ್ಲಿ ಉಲ್ಲೇಖ (1) ರಲ್ಲಿನ ಸರ್ಕಾರದ ಆದೇಶದಲ್ಲಿ 
ಬೆ೦ಗಳೂರು ಜಿಲ್ಲೆ, ಆನೇಕಲ್‌ ತಾಲ್ಲೂಕು, ಜಿಗಣಿ ಹೋಬಳಿ, ಶಿವನಹಳ್ಳಿ ಗ್ರಾಮದ ಸರ್ವೆ ನಂ. 43 ರಲ್ಲಿ 3-29 ಎಕರೆ:ಗುಂಟೆ 
ಜಮೀನನ್ನು ಬೆ೦ಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಬೆಲೆ ನಿಗಧಿಪಡಿಸಿ ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿಗಳು 
1969ರ ನಿಯಮ20(1(ಸಿ) ರನ್ವಯ ಮಂಜೂರಾತಿ ಮಾಡಲು ತನ್ನ ಅನುಮತಿ ನೀಡಿರುತ್ತದೆ. 


(೬೯೭) 


೬೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೦೮ ಭಾಗ - ೬ 





ಸರ್ಕಾರದ ಪೂರ್ವಾನುಮೋದನೆಯಂತೆ ವ್ಯವಸ್ಥಾಪಕ ನಿರ್ದೇಶಕರು, ಬೆ೦ಗಳೂರು ಮಹಾನಗರ ಸಾರಿಗೆ ಸಂಸ್ಥೆ 
ರವರಿಗೆ ಜಮೀನಿನ ಮಾರುಕಟ್ಟೆ ಬೆಲೆಯ ಶೇ: 50 ರಂತೆ ವಿಧಿಸಿದ ಕಿಮ್ಮತ್ತು ಮತ್ತು ಇತರೆ ಶುಲ್ಕಗಳು ಸೇರಿ ಒಟ್ಟು ರೂ. 
26,97,849/- (ಇಪ್ಪತ್ತಾರು ಲಕ್ಷದ ತೊಂಭತ್ತೇಳು ಸಾವಿರದ ಎ೦ಟು ನೂರ ನಲವತ್ತೊಂಭತ್ತು ರೂಗಳು ಮಾತ್ರ) ಗಳನ್ನು 
ಪಾವತಿಸಲು ಈ ಪ್ರಾಧಿಕಾರದಿಂದ ದಿನಾಂಕ:16.11.2007 ರಂದು ತಿಳುವಳಿಕೆ ನೀಡಲಾಗಿತ್ತು. ಅದರಂತೆ ಉಲ್ಲೇಖ (5)ರನ್ವಯ 
ಮೇಲ್ಕಂಡ ಸಂಸ್ಥೆಯವರು ಚಲನ್‌ ದಿನಾಂಕ: 22.04.2008 ರಂತೆ ಸರ್ಕಾರಕ್ಕೆ ಹಣ ಪಾವತಿಸಿರುವ ಮೂಲ ಚಲನ್‌ನ್ನು 
ಹಾಜರುಪಡಿಸಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ ಉಲ್ಲೇಖ (1 ರ ಸರ್ಕಾರದ ಆದೇಶದಂತೆ ಬೆ೦ಗಳೂರು ಜಿಲ್ಲೆ, ಆನೇಕಲ್‌ ತಾಲ್ಲೂಕು, ಜಿಗಣಿ 
ಹೋಬಳಿ, ಶಿವನಹಳ್ಳಿ ಗ್ರಾಮದ ಸರ್ವೆ ನಂ. 43 ರಲ್ಲಿ 3-29 ಎಕರೆ:ಗುಂಟೆ ಜಮೀನನ್ನು ಬೆಂಗಳೂರು ಮಹಾನಗರ ಸಾರಿಗೆ 
ಸಂಸ್ಥೆ, ಬೆಂಗಳೂರು ಇವರಿಗೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿಗಳು 1969ರ ನಿಯಮ 20(1)(ಸಿ) ರನ್ವಯ ಈ 
ಕೆಳಕಂಡ ಷರತ್ತಿಗೆ ಒಳಪಟ್ಟು ಮಂಜೂರಾತಿ ಆದೇಶವನ್ನು ನೀಡಲಾಗಿದೆ. 

ಷರತ್ತುಗಳು 
ಈ ಜಮೀನಿನ ಮಂಜೂರಾತಿಯು 1969 ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿರುತ್ತದೆ. 

2. ಮಂಜೂರು ಮಾಡಲಾದ ಜಮೀನನ್ನು ಮಂಜೂರಾತಿ ಉದ್ದೇಶಕ್ಕೆ ಎರಡು ವರ್ಷದ ಒಳಗಾಗಿ 
ಉಪಯೋಗಿಸಿಕೊಳ್ಳತಕ್ಕದ್ದು. 

3. ಈ ಭೂಮಿಯಲ್ಲಿ ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಏನನ್ನೂ 
ಮಾಡತಕ್ಕದ್ದಲ್ಲ. 

4. ಸಂಸ್ಥೆಗೆ ಮಂಜೂರಾದ ಜಮೀನಿನ ಬೇರೆ ಯಾರಿಗೂ ಗುತ್ತಿಗೆ ಕೊಡತಕ್ಕದ್ದಲ್ಲ ಅಥವಾ ಪರಭಾರೆ ಮಾಡತಕ್ಕದ್ದಲ್ಲ. 
ಆದರೆ ಈ ಜಮೀನಿನ ಮೇಲೆ ಯಾವುದೇ ಬ್ಯಾಂಕ್‌/ಸಹಕಾರ ಸಂಘಗಳಿಂದ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಸಾಲ 
ಪಡೆಯಬಹುದಾಗಿದ್ದು. ಸಾಲ ತಿರುವಳಿಗಾಗಿ ಈ ಜಮೀನನ್ನು ಬ್ಯಾಂಕ್‌/ಸಂಸ್ಥೆ ಮತ್ತು ಪ್ರಾಧಿಕಾರ ಮುಟ್ಟುಗೋಲು 
ಹಾಕಿಕೊಳ್ಳಲು ಹಕ್ಕು ಇರುವುದಿಲ್ಲ. 

5. ಈ ಜಮೀನನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ, ಅದೇ ಉದ್ದೇಶಕ್ಕೆ 
ಉಪಯೋಗಿಸಿಕೊಳ್ಳಬೇಕು ಹಾಗೂ ಇನ್ನಿತರ ಉದ್ದೇಶಗಳಿಗಾಗಿ ಈ ಜಮೀನನ್ನು ಬಳಸಬಾರದು. 

6. ಮಂಜೂರಾತಿ ಸಂಸ್ಥೆಯು ನಿಗದಿತ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ 
ಪಾವತಿಸಿ ಸಂಬಂಧಪಟ್ಟ ಉಪನೋಂದಣಾಧಿಕಾರಿ ಕಛೇರಿಯಲ್ಲಿ ನೋಂದಣಿ ಮಾಡಿಸಿಕೊಳ್ಳತಕ್ಕದ್ದು. 

7. ಪ್ರಶ್ನಿತ ಜಮೀನಿನ ಬಗ್ಗೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ ಈ ಮಂಜೂರಾತಿಯು 
ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 

8. ಈ ಸರ್ಕಾರಿ ಭೂಮಿ ಅಥವಾ ಭೂಮಿಯ ಒಂದು ಭಾಗವು ಯಾವುದೇ ಸಾರ್ವಜನಿಕ ಉದ್ದೇಶಕ್ಕಾಗಿ 
ಅಗತ್ಯವಾಗಿದ್ದಲ್ಲಿ ಸರ್ಕಾರಕ್ಕೆ ಹಿಂತೆಗೆದುಕೊಳ್ಳಲಾಗುವುದು. ಈ ರೀತಿ ಸರ್ಕಾರದ ವಶಕ್ಕೆ ಪಡೆದ ಜಮೀನಿನಲ್ಲಿ 
ಯಾವುದೇ ಪರಿಹಾರವನ್ನು ಪಡೆಯಲು ಅರ್ಹರಾಗುವುದಿಲ್ಲ. 

9. ಸದರಿ ಜಮೀನಿನಲ್ಲಿ ಅಭಿವೃದ್ಧಿ ಕೆಲಸ ಇತ್ಯಾದಿಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಸಂಬಂಧಪಟ್ಟ 
ಪ್ರಾಧಿಕಾರಗಳಿಂದ ಕಾನೂನು ರೀತಿ ಪೂರ್ವಾನುಮೋದನೆ ಪಡೆದು ಕಾಮಗಾರಿ ಪ್ರಾರಂಭಿಸಬೇಕು. 

10. ಪ್ರಶ್ನಿತ ಜಮೀನಿನಲ್ಲಿ ಸಿಗುವ ಬೆಲೆಬಾಳುವ ನಿಧಿ, ನಿಕ್ಷೇಪ ಇತ್ಯಾದಿಗಳು ಸರ್ಕಾರಕ್ಕೆ ಸೇರಿದ್ದಾಗಿರುತ್ತದೆ. 

11. ಸದರಿ ಸಂಸ್ಥೆಗೆ ಈ ಜಮೀನು ಅವಶ್ಯಕವಿಲ್ಲವೆಂದು ಕಂಡುಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 

12. ಅರ್ಜಿತ ಸಂಸ್ಥೆಯು ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿಗಳು 1969ರ ನಿಯಮ 20(1)(ಸಿ) ರನ್ವಯ 
ನಿಗಧಿಪಡಿಸಿರುವ ನಮೂನೆಯಲ್ಲಿ ಕರಾರು ಪತ್ರವನ್ನು ಬರೆದುಕೊಡತಕ್ಕದ್ದು. 

13. ಶಾಸನಬದ್ಧ ಕಾಯ್ದೆಗಳ ಕಟ್ಟುಪಾಡುಗಳನ್ನು ಪಾಲಿಸದೇ ಇದ್ದಲ್ಲಿ ಅಥವಾ ಮೇಲ್ಕಂಡ ಯಾವುದೇ ಷರತ್ತುಗಳಿಗೆ 
ವಿರುದ್ಧವಾಗಿ ನಡೆದಲ್ಲಿ ಜಮೀನಿನ ಮಂಜೂರಾತಿಯನ್ನು ವಜಾ ಮಾಡಲಾಗುವುದು. 

ಮೇಲ್ಕಂಡ ಯಾವುದೇ ಷರತ್ತು ಉಲ್ಲಂಘಿಸಿದಲ್ಲಿ ಈ ಭೂ ಮಂಜೂರಾತಿಯು ತಾನೇ ತಾನಾಗಿ ರದ್ದುಗೊಳ್ಳುತ್ತದೆ 
ಮತ್ತು ಅರ್ಜಿತ ಸಂಸ್ಥೆಗೆ ಯಾವುದೇ ತರಹದ ನಷ್ಟ ಉಂಟಾದಲ್ಲಿ ಸರ್ಕಾರವು ಇದಕ್ಕೆ ಜವಾಬ್ದಾರಿಯಾಗುವುದಿಲ್ಲ. 

ವಿಶೇಷ ಜಿಲ್ಲಾಧಿಕಾರಿಗಳು 
ಪಿ.ಆರ್‌. 125 ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


[oe 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೦೮ ರ್ರ್‌ 





ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂಸ್ಪಾಧೀನ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂ ಇ 20 ಭೂಸ್ವಾತು 2007, ದಿನಾಂಕ: 26ನೇ ಫೆಬ್ರವರಿ 2008 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಮುತ್ತುರಾಯನಕೆರೆಯಿಂದ ಮದ್ದೂರು ತಾಲ್ಲೂಕು ಕೆಸ್ತೂರು ಕೆರೆಗೆ 
ನೀರುಹರಿಸಲು ಪೂರಕ ನಾಲೆ ನಿರ್ಮಾಣಕ್ಕಾಗಿ ಅಗತ್ಯವಾಗಿದೆ ಯೆಂದು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894ರ ಕಲಂ4(1)ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ ಎಲ್‌ಎಕ್ಯೂ.ಎಸ್‌ಆರ್‌: 26/06-07 ದಿನಾಂಕ: 21.8.2006 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 

ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1) 5-ಎ ಪ್ರಕರಣದ (2)ನೇ ಉಪ 
ಪ್ರಕರಣದ ಮತ್ತು 6(1-ಎ) ಪ್ರಕರಣದ ಮೇರೆಗೆ ಉಪವಿಭಾಗಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು 
ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ: 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪವಿಭಾಗಾಧಿಕಾರಿಗಳು ತುಮಕೂರು ಉಪವಿಭಾಗ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ 
ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು ತುಮಕೂರು ಉಪವಿಭಾಗ ತುಮಕೂರು ಇವರ ಕಛೇರಿಯಲ್ಲಿ 
ಇಡಲಾಗಿದೆ. 





























ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಕುಣಿಗಲ್‌ ಹೋಬಳಿ: ಹುಲಿಯೂರುದುರ್ಗ ಗ್ರಾಮ: ಕೆಂಕೆರೆ, ಕೊಡವತ್ತಿ, ಬೈರನಾಯಕನಹಳ್ಳಿ ಮತ್ತು ಬಂಡಿಹಳ್ಳಿ 
ಚಕ್ಕುಬಂದಿ ಭೂಸ್ತಾಧೀನ 
ತ ವ ಆಕಾರ 
ಕ. ಸಂ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ವಿಸೀರ್ಣ 
cs ಪೂರ್ವ ಪಶ್ಚಿಮ ಉತರ ದಕಿಣ ಥ್‌ ರೂ.ಪೈ. 
ಬ pf ಖ ಎ-ಗುಂ ೯ 
ಕೆಂಕೆರೆ 
1 ಕೆ.ಎನ್‌. ತಿಮ್ಮಯ್ಯ ಬಿನ್‌ ಕೋಸಿ ಕೆ.ಎನ್‌. ತಿಮ್ಮಯ್ಯ 21/13 ಖುಷ್ಟಿ 21/13 21/13 21/13 21/14 0-01 0-04 
ನೀಲಯ್ಯ 
2 ಗಂಗಮ್ಮ ಕೋಂ ಲೇಟ್‌ ನಂಜಪ್ಪ ಗಂಗಮ್ಮ 21/14 ಖುಷ್ಕಿ 21/4 21/4 21/3ಎ 22/ 0-04 0-16 
ಉ। ರಾಮಯ್ಯ 
3 ರಾಘವ ಬಿನ್‌ ದೇವರಹಟ್ಟಿ ತಿಮ್ಮ ರಾಘವ ಕೆ.ಎಸ್‌. ಚಲುವಯ್ಯ 22/1 ಮುಷ್ಠಿ 22/1 22/ 21/14 22/3ಬಿ 0-02 0-09 
ಕೆ.ಎಸ್‌. ಚಲುವಯ್ಯ ಬಿನ್‌ ನೀಲಯ್ಯ 
4 ಕರಿಯಪ ಬಿನ್‌ ತಿಮ್ಮಯ್ಯ ಕರಿಯಪ 22/3ಬಿ ಖುಷ್ಟಿ 22/3ಬಿ 22/3ಬಿ 22/1 22/4 0-02 0-08 
ತಿಮ್ಮ ಬಿನ್‌ ನೀಲಯ್ಯ ಚಲುವಯ್ಯ 22/4 ಖುಷ್ಟಿ 22/4 22/4 22/3ಬಿ 22/5 0-02 0-00 


























































































































೭೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೦೮ ಭಾಗ - ೬ 
ಚಕ್ಕುಬಂದಿ ಭೂಸ್ವಾಧೀನ 
ಕಸ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ವಿಸೀರ್ಣ ಸ 
i ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ a ರೂ.ಪೈ. 
ಕರಿಯಪ ಬಿನ್‌ ತಿಮ್ಮಯ್ಯ ಕರಿಯಪ 22/5 ಖುಷ್ಟಿ 22/5 22/5 22/4 22/6 0-02 0-09 
ತಿಮ್ಮಯ್ಯ, ದುಗ್ಗಯ್ಯ, ತಿಮ್ಮಯ್ಯ ತಿಮ್ಮಯ್ಯ, ನೀಲಯ್ಯ ತಾಯಿ 22/6 ಮುಷ್ಠಿ 22/6 22/6 22/5 22/7 0-006 0-27 
ಬಿನ್‌ ಕರಿಯಪ್ಪ ಉ। ನೀಲಯ್ಯ, ಗೌರಮ್ಮ ತಿಮ್ಮಯ್ಯ ಉ। 
ತಿಮ್ಮಯ್ಯ ಉ। ದುಗ್ಗಯ್ಯ, ದುಗ್ಗಯ್ಯ, ಶಿವನಂಜಮ್ಮ 
ಶಿವನ೦ಜಮ್ಮ ಕೋಂ ತಿಮ್ಮಯ್ಯ, ನೀಲಯ್ಯ ಉ। ಮೂಗಯ್ಯ 
ನೀಲಯ್ಯ ಉ। ಮೂಗಯ್ಯ 
8 ಚಲುವಯ್ಯ ಇ! ಬಜ್ಜಯ್ಯ, ಚಲುವ ಚಲುವಯ್ಯ 22/7 ಖುಷ್ಟಿ 22/7 2೨/1] 22/6 23/ 0-02 0-09 
ಉ। ಹೆಳವ 
9 ವೆಂಕಟೇಶ ಬಿನ್‌ ಲೇಟ್‌ ನೀಲಯ್ಯ, ವೆಂಕಟೇಶ್‌ 23/ ಮುಷ್ಠಿ 23/ 23/ 22/7 23/2 0-02 0-09 
ಚಿಕ್ಕತಿಮ್ಮಯ್ಯ 
10 ಕೆ.ಜಿ. ಶಿವರಾಮಯ್ಯ ಬಿನ್‌ ತಿಮ್ಮಯ್ಯ ಕೆ.ಜಿ. ಶಿವರಾಮಯ್ಯ 23/2 ಖುಷ್ಟಿ 23/2 23/2 23/ 23/5 0-02 0-09 
11 ಹೆಚ್‌. ಕಾಡಶೆಟ್ಟಿ ಹೆಚ್‌. ಕಾಡಶೆಟ್ಟಿ 23/5 ಖುಷ್ಟಿ 23/5 23/5 23/2 23/6 0-02 0-09 
12 ಗಂಗಮ್ಮ ಕೋಂ ಲೇಟ್‌ ನಂಜಯ್ಯ ಗಂಗಮ್ಮ 23/6 ಖುಷ್ಕಿ 23/6 23/6 23/5 23/7ಎ 0-02 0-09 
ಉ। ರಾಮಯ್ಯ 
13 ಕೆ.ಟಿ. ಶಿವರಾಜಯ್ಯ ಬಿನ್‌ ತಿಮ್ಮಯ್ಯ ಕೆ.ಟಿ. ಶಿವರಾಜಯ್ಯ 23/7ಎ ಮುಷ್ತಿ 23/7ಎ 23/7ಎ 23/6 23/7ಬಿ 0-02 0-10 
14 ತಿಮ್ಮಯ್ಯ ಇ! ಕೋಸಯ್ಯ, ಬಿಳಿಯ ತಿಮ್ಮಯ್ಯ ಇ! ಕೋಸಯ್ಯ, 23/7ಬಿ ಮುಷ್ಠಿ 23/7ಬಿ 23/7ಬಿ 23/7ಎ 22/8ಎ 0-011 0-06 
ಉ। ನೀಲಯ್ಯ ಬಿಳಿಯ ಉ। ನೀಲಯ್ಯ 
15 ತಿಮ್ಮಯ್ಯ ಉ। ಕೊಡಿಯಾಲಯ ತಿಮ್ಮಯ್ಯ ಇ! 23/8ಎ ಮುಷ್ಠಿ 23/8ಎ 23/8ಎ 23/7ಬಿ 23/9 0-02 0-09 
ಬಿನ್‌ ನೀಲೇಗೌಡ ಕೊಡಿಯಾಲಯ 
16 ತಿಮ್ಮಯ್ಯ ಬಿನ್‌ ಕೆಂಪರಾಘವ ತಿಮ್ಮಯ್ಯ 23/9 ಮುಷ್ಟಿ 23/9 23/9 23/8ಎ 23/10 0-02 0-09 
17 ಗಂಗಮ್ಮ ಕೋಂ ನಂಜಯ್ಯ ಉ। ಗಂಗಮ್ಮ 23/0 ಖುಷ್ಟಿ 23/10 23/10 23/9 23/1 0-02 0-09 
ರಾಮಯ್ಯ 
18 ನಂಜಯ್ಯ ಬಿನ್‌ ತಿಮ್ಮಯ್ಯ ನಂಜಯ್ಯ 23/1 ಖುಷ್ಟಿ 23/1 23/1 23/0 23/4ಎ 0-02 0-09 
19 ಕೆ.ಟಿ. ತಿಮ್ಮಯ್ಯ ಉ। ಪುಟ್ಟರಾಜು ಕೆ.ಟಿ. ತಿಮ್ಮಯ್ಯ 23/4ಬಿ ಮುಷ್ಠಿ 23/4ಬಿ 23/4ಬಿ 23/4ಎ 46/3 0-03 0-13 
ಬಿನ್‌ ತಿಮ್ಮಯ್ಯ 





















































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೦೮ ೭೦೧ 
ಚಕ್ಕುಬಂದಿ ಭೂಸ್ವಾಧೀನ 
ಕ. ಸಂ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ವಿಸೀರ್ಣ ರ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 18 ರೂ.ಪೈ. 
20 ಕೆ.ಟಿ. ತಿಮ್ಮಯ್ಯ ಇ! ಪುಟ್ಟರಾಜು ಕೆ.ಟಿ. ತಿಮ್ಮಯ್ಯ 23/4ಎ ಮುಷ್ಠಿ 23/4ಎ 23/4ಎ 23/1 46/14ಬಿ 0-02 0-09 
ಬಿನ್‌ ತಿಮ್ಮಯ್ಯ 
21 ಗೌರಮ್ಮ ಕೋಂ ಕೆ. ಅಂಕೇಗೌಡ ಗೌರಮ್ಮ 46/3 ಖುಷ್ತಿ 46/3 46/3 23/4 ತೊರೆಹಳ್ಳ 0-12 0-42 
ಟಿ ಗೌರಮ್ಮ ಕೋಂ ರಾಘವ ಗೌರಮ್ಮ 47/2 ಖುಷ್ಟಿ 47/2 47/2 ತೊರೆಹಳ್ಳ 48/2 0-01 0-04 
23 ಗೌರಮ್ಮ ಕೋಂ ರಾಘವ ಗೌರಮ್ಮ 48/2 ಮುಷ್ಟಿ 48/2 48/2 47/2 49 0-14 0-46 
24 ಕೆ.ಎನ್‌. ತಿಮ್ಮಯ್ಯ ಬಿನ್‌ ಕೋಸಿ ಕೆ.ಎನ್‌. ತಿಮ್ಮಯ್ಯ 40 ಮುಷ್ಠಿ 40 40 48/2 ಗಡಿ 0-03 0-1] 
ತಿಮ್ಮಯ್ಯ 
ಒಟ್ಟು 1-36 3-05 
ಕೊಡವತ್ತಿ 
25 ಕರಿಯಪ್ಪ ಬಿನ್‌ ತಿಮ್ಮಯ್ಯ, ತಿಮ್ಮಯ್ಯ ಕರಿಯಪ್ಪ, ನರಸಯ್ಯ, 220 ಖುಷ್ಟಿ 221 220 83 220 0-02 0-07 
ಉ। ಕುಳ್ಳಯ್ಯ ಬಿನ್‌ ತಿಮ್ಮಯ್ಯ ಉ। | ಚಲುವೇಗೌಡ, ಕೆಂಚಯ್ಯ, 
ಮೋಟೇಗೌಡ, ಚಲುವಯ್ಯ ಬಿನ್‌ ಚಲುವಯ್ಯ ಉ। ಮಂಜ, 
ಚಲುವಯ್ಯ, ಚಿಕ್ಕಹೊನ್ನೇಗೌಡ ಬಿನ್‌ | ಬಸವಯ್ಯ, ನರಸಮ್ಮ 
ಚಾರಿಹೊನ್ನೇಗೌಡ, ಕೆಂಚಯ್ಯ ಬಿನ್‌ | ತಿಮ್ಮಯ್ಯ, ಕುಳ್ಳಯ್ಯ 
ಹೊನ್ನೇಗೌಡ, ಕರಿಯಪ್ಪ ಬಿನ್‌ ಚಿಕ್ಕಹೊನ್ನೇಗೌಡ 
ಹೊನ್ನೇಗೌಡ, ನರಸಯ್ಯ ಬಿನ್‌ 
ಹೊನ್ನೇಗೌಡ, ಚಲುವೇಗೌಡ ಬಿನ್‌ 
ಜಾರಿಗೌಡ, ಚಿಕ್ಕಹೊನ್ನಯ್ಯ, 
ಕೆಂಚಯ್ಯ ಬಿನ್‌ ಚಲುವಯ್ಯ ಉ। 
ಮಂಜ ಬಿನ್‌ ತಾಯಿ ಲಕ್ಷ್ಮಿದೇವಿ, 
ಬಸವಯ್ಯ ಬಿನ್‌ 
ಕುಳ್ಳಹನುಮಂತಯ್ಯ 
26 ನೀಲಯ್ಯ ಬಿನ್‌ ಚಲುವೇಗೌಡ ನೀಲಯ್ಯ 221/2 ಮುಷ್ತಿ 223 220 83 221/2 0-17 0-55 
27 ಮಹದೇವಯ್ಯ ಬಿನ್‌ ಗಂಗಶಾನಯ್ಯ ಮಹದೇವಯ್ಯ 83 ಪೈಕಿ ಖುಷ್ಟಿ 83 83 83 83 0-20 0-70 
27 (1) ನೀಲಯ್ಯ ಬಿನ್‌ ತಿಮ್ಮಯ್ಯ ನೀಲಯ್ಯ 83 ಪೈಕಿ ಖುಷ್ಟಿ 83 83 83 83 ಪಿಪಿ2 0-22 0-72 






















































































೭೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೦೮ ಭಾಗ - ೬ 
ಚಕ್ಕುಬಂದಿ ಭೂಸ್ವಾಧೀನ 
ಕ. ಸಂ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ವಿಸೀರ್ಣ ಕ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ Kae ರೂ.ಪೈ 
27 (2) ಬೋರಯ್ಯ ಬಿನ್‌ ಮುದ್ದಲಿಂಗಯ್ಯ, ಬೋರಯ್ಯ, ಕರಿಯಮ್ಮ 83 ಪೈಕಿ ಖುಷ್ಟಿ 83 83 83 83 ಪಿ9 0-10 0-35 
ಕರಿಯಮ್ಮ ಕೋಂ ಮುದ್ದಲಿಂಗಯ್ಯ 
ಒಟ್ಟು 1-31 2-39 
ಬೈರನಾಯಕನಹಳ್ಳಿ 
28 ಸಿದ್ದಯ್ಯ ಬಿನ್‌ ಸಿದ್ದಯ್ಯ, ಚನ್ನಯ್ಯ ಸಿದ್ದಯ್ಯ ಚನ್ನಯ್ಯ 79/1 ಮುಷ್ಠಿ 79/2 85 79/1 79/, 2 0-14 0-49 
ಬಿನ್‌ ಸಿದ್ದಯ್ಯ ಕುಳ್ಳಬೋರಯ್ಯ ಕುಳ್ಳಬೋರಯ್ಯ 
ಬಿನ್‌ ಸಿದ್ದಯ್ಯ, ಬಿ.ಎಸ್‌. ಬಿ.ಎಸ್‌. ಅಂದಾನಯ್ಯ 
ಅಂದಾನಯ್ಯ ಬಿನ್‌ ಸಿದ್ದಯ್ಯ 
29 ಚನ್ನಬೋರಯ್ಯ ಬಿನ್‌ ಚನ್ನಕುಳ್ಳಯ್ಯ ಚನ್ನಬೋರಯ್ಯ, ಕಾಳಯ್ಯ, 47/8 ಮುಷ್ಠಿ 47/3 47/8 45/7 47/3 0-03 0-09 
ಬಿನ್‌ ಚನ್ನಯ್ಯ, ಕರಿಯಮ್ಮ ಉ। ಕರಿಯಪ್ಪ ಉ। ಕಾಳಯ್ಯ, 
ಕಾಳಮ್ಮ ಕೋಂ ಕಾಳಯ್ಯ, ಕೆಂಪಮ್ಮ ಕೆಂಪಮ್ಮ 
ಕೋಂ ಚನ್ನಯ್ಯ 
30 ನಿಂಗಯ್ಯ ಬಿನ್‌ ಬಂಡಿಸಿದ್ದಯ್ಯ ನಿಂಗಯ್ಯ 80 ಖುಷ್ಟಿ 80 44 32/2 80 0-01/2 0-02 
3] ನಂಜುಂಡಯ್ಯ ಬಿನ್‌ ಅಪ್ಪೇಗೌಡ ನಂಜುಂಡಯ್ಯ 82 ಖುಷ್ಕಿ 82 ಉಳಿಕೆ | 82 ಉಳಿಕೆ | 82 ಉಳಿಕೆ | 82 ಮತ್ತು 0-07 0-46 
35 ಉಳಿಕೆ 
32 ಚನ್ನಬೋರ ಬಿನ್‌ ಚನ್ನಕಾಳಯ್ಯ ಚನ್ನಬೋರಯ್ಯ, ಕಾಳಯ್ಯ, 45/7 ಖುಷ್ಟಿ 45/8 45/7 45/8 47 0-02 0-06 
ಬಿನ್‌ ಚನ್ನಯ್ಯ ಕರಿಯಮ್ಮ ಉ। ಕರಿಯಮ್ಮ ಕೆಂಪಮ್ಮ ಉಳಿಕೆ 
ಕಾಳಮ್ಮ ಕೋಂ ಕಾಳಯ್ಯ ಕೆಂಪಮ್ಮ 
ಕೋಂ ಚನ್ನಬೋರಯ್ಯ 
ಒಟ್ಟು 0-26 '/ | 1-11 
ಬಂಡಿಹಳ್ಳಿ 
33 ಚಿಕ್ಕವೆಂಕಟಶೆಟ್ಟಿ, ವೆಂಕಟಶೆಟ್ಟಿ ಬಿನ್‌ ಮೂಡ್ಲಗಿರಿಶೆಟ್ಟಿ, ವೆಂಕಟಶೆಟ್ಟಿ 59/2 ಮುಷ್ಠಿ 59/ 59/2 59/ 59/1 0-01 0-03 
ವೆಂಕಟಶೆಟ್ಟಿ, ಮೂಡ್ತಗಿರಿಶೆಟ್ಟ 
34 ಶಿವರಾಜಮ್ಮ ಕೋಂ ಬಿ.ಹೆಚ್‌. ಶಿವರಾಜಮ್ಮ 164/2 ಮುಷ್ಠಿ 165/ 164/2 164/2 163/2 0-08 0-26 
ವರಯ್ಯ 




































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೦೮ ೭೦೩ 
ಚಕ್ಕುಬ೦ದಿ ಭೂಸ್ತಾಧೀನ 
ಕಸ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ k ವ ನ 
ಗ್‌ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ be ರೂ.ಪೈ. 
35 ಕರಿಯಪ ಬಿನ್‌ ಚನ್ನೇಗೌಡ ಕರಿಯಪ್ಪ 220/4 ತರಿ 220/2-3 221/2 220/4 220/5 0-08 % 0-40 
36 ಗಂಗಾಧರಯ್ಯ ಬಿನ್‌ ಕಾಡಯ್ಯ ಗಂಗಾಧರಯ್ಯ, ಅಂದಾನಯ್ಯ 232/5 ಖುಷ್ಟಿ 232/5 395 232/6 232/4 0-03 ಖಿ 0-40 
ನಾಗರಾಜ ಬಿನ್‌ ಕಾಡಯ್ಯ, ನಾಗರಾಜು ತರಿ 0-01 ತ 0-18 
ಅಂದಾನಯ್ಯ ಬಿನ್‌ ಕಾಡಯ್ಯ 
37 ಲಿಂಗೇಗೌಡ ಬಿನ್‌ ಮರಿಗೌಡ ಜಯಮ್ಮ 395/1 ಮುಷ್ಠಿ 232/.6 233 395/1 233 0-02% 0-09 
ಡಿ.ಎಂ.ಮಂಚಯ್ಯ ಬಿನ್‌ ಲೇಟ್‌ ಡಿ.ಎಂ.ಮಂಚಯ್ಯ, 
ಮಂಚೇಗೌಡ ಉ। ದೊಳ್ಳಯ್ಯ, ರಾಮಲಿಂಗಾಚಾರ್‌, 
ಬೀರಯ್ಯ ಬಿನ್‌ ಬೆಟ್ಟೇಗೌಡ, ಲಿಂಗಯ್ಯ ಉ। ಬೋಜಯ್ಯ, 
ಜಯಮ್ಮ ಕೋಂ ಮಾಸ್ತಿಚಾರ್‌, ಬೆಟ್ಟಯ್ಯ, ಲಿಂಗೇಗೌಡ, 
ರಾಮಲಿಂಗಾಚಾರ್‌ ಬಿನ್‌ ಶ್ರೀ ಡಿ.ಎಂ. ಮಂಚಯ್ಯ 
ಕಂಠಾಚಾರ್‌, ನಿಂಗಯ್ಯ ಉ। 
ಬೋಜಯ್ಯ ಬಿನ್‌ ಮಂಚೇಗೌಡ 
ಉ। ದೊಳ್ಳಯ್ಯ, ಬೆಟ್ಟಯ್ಯ ಬಿನ್‌ 
ಮಾರೇಗೌಡ ಉ। ದೊಳ್ಳಯ್ಯ 
38 ಹೆಚ್‌.ಬಿ. ಲಿಂಗಯ್ಯ ಬಿನ್‌ ಹೆಚ್‌.ಬಿ. ಲಿಂಗಯ್ಯ 501 ಮುಷ್ಠಿ 274 274 501 501 1-07 1-88 
ಬೋರೇಗೌಡ ಉ। ನಾತೇಗೌಡ 
39 ಸಿ. ಲಿಂಗೇಗೌಡ ಬಿನ್‌ ಚನ್ನೇಗೌಡ, ಸಿ. ಲಿಂಗೇಗೌಡ, 444 ಖುಷ್ಟಿ 11] 11] 444 444 0-26 0-78 
ಬೋರೇಗೌಡ ಉ। ಚಿಕ್ಕಮರಿಯಪ್ಪ ಬೋರೇಗೌಡ ಉ। 
ಬಿನ್‌ ಚನ್ನೇಗೌಡ, ಸಣ್ಣಪ್ಪ ಬಿನ್‌ ಚಿಕ್ಕಮರಿಯಪ್ಪ ಸಣ್ಣಪ್ಪ 
ಚನ್ನೇಗೌಡ 
40 ಹೊನ್ನಯ್ಯ ಬಿನ್‌ ಹೊನ್ನೇಗೌಡ. ಹೊನ್ನಯ್ಯ, ಕಳಸಯ್ಯ 143/1 ಖುಷ್ಟಿ 144 143/1 143/1 149 0-20 0-65 
ಕಳಸಯ್ಯ ಬಿನ್‌ ಹೊನ್ನೇಗೌಡ 




































































೭೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೦೮ ಭಾಗ - ೬ 
ಚಕ್ಕುಬಂದಿ ಭೂಸ್ವಾಧೀನ 
ಕ. ಸಂ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ವಿಸೀರ್ಣ ರ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ed ರೂ.ಪೈ. 
4] ರಾಮಯ್ಯ ಇ! ಮೋಟಯ್ಯ ಬಿನ್‌ ಈರಯ್ಯ, ರಾಮಯ್ಯ, 403 ಖುಷ್ಟಿ 403 403 274 403 0-10 0-35 
ಜೋರಿರಾಮೇಗೌಡ, ರಾಮಯ್ಯ ಬೋರಯ್ಯ ಉ। ಪುಟ್ಟಸ್ವಾಮಿ 
ಬಿನ್‌ ಬೋರಿರಾಮೇಗೌಡ, ಲಿಂಗಯ್ಯ ಉ। ಶೆಟ್ಟಯ್ಯ, 
ಲಿಂಗಯ್ಯ ಬಿನ್‌ ಚಿಕ್ಕೇಗೌಡ, ರಾಮಯ್ಯ ಉ। ಮೋಟಯ್ಯ, 
ಲಿಂಗಯ್ಯ ಬಿನ್‌ ಲಿಂಗೇಗೌಡ ಉ। ಲಿಂಗಯ್ಯ, ಬೋರಯ್ಯ, 
ಕಿಚ್ಚಯ್ಯ, ಬೋರಯ್ಯ ಉ। ನಂಜಯ್ಯ ಉ। 
ಪುಟ್ಟಸ್ವಾಮಿ ಬಿನ್‌ ನಿಂಗಯ್ಯ, ಚಿಕ್ಕಮರಿಯಪ್ಪ, ಮರಿಯಪ್ಪ, 
ಈರಯ್ಯ ಬಿನ್‌ ಬೋರಿರಾಮೇಗೌಡ, ತಿಮ್ಮಯ್ಯ, ಬಣಚಕಲ್ಲಯ್ಯ 
ಬೋರಯ್ಯ ಬಿನ್‌ 
ಬೋರಿರಾಮೇಗೌಡ 
42 ನಂಜಯ್ಯ ಉ। ಚಿಕ್ಕಮರಿಯಪ್ಪ ಬಿನ್‌ ನಂಜಯ್ಯ, ಮರಿಯಪ್ಪ. 402 ಖುಷ್ಟಿ 234 403 402 402 0-10 0-35 
ಬೋರಯ್ಯ, ಮರಿಯಪ್ಪ ಬಿನ್‌ ತಿಮ್ಮಯ್ಯ, ಬೆಣಚಕಲ್ಲಯ್ಯ 
ತಿಮ್ಮರಾಯಿಗೌಡ, ತಿಮ್ಮಯ್ಯ ಬಿನ್‌ 
ತಿಮ್ಮರಾಯಿಗೌಡ, ಬೆಣಚಕಲ್ಲಯ್ಯ 
ಬಿನ್‌ ತಿಮ್ಮರಾಯಗೌಡ 
43 | ಚೆನ್ನಮ್ಮ ಕೋಂ ಚಿಕ್ಕಣ್ಣ, ಕಾಡಯ್ಯ | ಚನ್ನಯ್ಯ, ತಿಮ್ಮಯ್ಯ, 233 ಖುಷ್ಕಿ 232/4 ಹಳ್ಳ 233 233 ಉಳಿಕೆ | 0-13 [| | 0-51 
ಬಿನ್‌ ಹೊನ್ನೇಗೌಡ, ಕರಿಯಪ್ಪ ಬಿನ್‌ ಲಿಂಗಯ್ಯ ಉ। ತಿಮ್ಮಯ್ಯ, 232/5 ಉಳಿಕೆ 
ಹೊನ್ನೇಗೌಡ. ಕರಿಪುಟ್ಟಯ್ಯ ಬಿನ್‌ ಮಾಯಿಗಯ್ಯ ಗಂಗಯ್ಯ, 
ಲೇಟ್‌ ಚನ್ನಯ್ಯ ಉ। ತಿಮ್ಮಯ್ಯ, ಕಾಡಯ್ಯ, ಚನ್ನಮ್ಮ 
ಲಿಂಗಯ್ಯ ಉ। ತಮ್ಮಯ್ಯ ಬಿನ್‌ ಕರಿಯಪ್ಪ, ಕರಿಪುಟ್ಟಯ್ಯ, 
ಚನ್ನೇಗೌಡ, ಗಂಗಯ್ಯ ಬಿನ್‌ ಚಿಕ್ಕಣ್ಣ | ಕರಿಯಪ್ಪ 
44 ಪದ್ಮಮ್ಮ ಕೋಂ ಪುಟ್ಟಸ್ವಾಮಿ ಪದ್ಮ 232/6 ತರಿ 221/4 395 232/7 232/5 0-03 0-14 
45 ಮಂಚಯ್ಯ ಉ। ಮಂಚೇಗೌಡ ಮಂಚಯ್ಯ 221/2 ಖುಷ್ಟಿ 220/4,5 232/7 221/2 221/2 0-07 0-33 
(ಇಪಾಡಿ) 
46 ಕರಿಗೌಡ ಬಿನ್‌ ಕರಿಗೌಡ ಕರಿಗೌಡ 220/2 ಖುಷ್ಟಿ 197 220/4 220/2 220/3 0-02 0-09 




































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೦೮ ೭೦೫ 
ಚಕ್ತುಬಂದಿ ಭೂಸ್ತಾಧೀನ 
ಈ ವ ಆಕಾರ 
ಕ್ರ.ಸ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ವಿಸೀರ್ಣ 
ಪೂರ್ವ ಪಶ್ಚಿಮ ಉತರ ದಕಿಣ ಫು ರೂ.ಪೈ. 
ಜ po) [0 ಎ-ಗುಂ 
47 | ಪುಟ್ಟಮ್ಮ ಕೋಂ ಜವರಯ್ಯ ಪುಟ್ಟಮ್ಮ 220/3 ಖುಷ್ಕಿ 197 220/4 220/2 220/5 | 0-02 % |. 0-12 
48 ಕರಿಯಪ್ಪ ಬಿನ್‌ ಚನ್ನೇಗೌಡ, ಕರಿಯಪ್ಪ, ಕರಿಯಪ್ಪ 220/5 ಮುಷ್ಠಿ 197 221/4 220/3,4 220/5 0-10 0-48 
ಕರಿಯಪ್ಪ ಬಿನ್‌ ಹೊನ್ನೇಗೌಡ 
49 | ಬಿ.ಎನ್‌. ಅಶ್ವಥನಾರಾಯಣ ಬಿನ್‌ ಬಿ.ಎನ್‌. ಅಶ್ವಥನಾರಾಯಣ |197 ಖುಷ್ಕಿ 197 220 220 196 0-02 0-07 
ನರಸಿಂಹಯ್ಯ 
50 ತಿಮ್ಮೇಗೌಡ ಬಿನ್‌ ವರದೇಗೌಡ ಹೊನ್ನಗಿರಿಗೌಡ, ಸೀನಪ್ಪ, 173 ತರಿ 172 173 172 165/ 0-04 0-27 
ದೊಡನಾಗಮ ಕೋಂ ಹೊನಯ ಬಿ.ವಿ. ಕ್ಷಷ್ಟಪ, ನಾಗರಾಜು, 
ಡಿ ೬ ಖ್‌ ಲಣ'ಐ 
ಉ। ಸಣ್ಣಪ್ಪ, ಸೀನಪ್ಪ ಬಿನ್‌ ಸುಂಮಿತ್ರಮ್ಮ ಬಿ.ಎಂ. 
ವರದೇಗೌಡ, ಬಿ.ವಿ. ಕೃಷ್ಣಪ್ಪ ಬಿನ್‌ ಶಂಕರಯ್ಯ 
ವರದೇಗೌಡ, ನಾಗರಾಜು ಬಿನ್‌ 
ವರದೇಗೌಡ, ಸುಮಿತ್ರಮ್ಮ ಕೋಂ 
ರಾಜಣ್ಣ, ಶಂಕರಯ್ಯ ಬಿ.ಪಿ. ಬಿನ್‌ 
ಕರಿಗೌಡ, ಜಯಮ್ಮ ಕೋಂ 
ಹೊನ್ನಯ್ಯ ಖಜಾನೆಗೌಡ, ಅಪ್ಪಾಜಿ 
ಬಿನ್‌ ಕರಿಗೌಡ 
51 ವರದಯ್ಯ ಉ। ಮರಿಯಪ್ಪ, ಹೊನ್ನಗಿರಿಗೌಡ, ಗಿರಿಯಪ್ಪ, 165/1 ಖುಷ್ಟಿ 165/1 164/2 173 165/1 0-10 0-32 
ಹೊನ್ನಗಿರಿಗೌಡ ಬಿನ್‌ ಹ್ಯಾಮೇಗೌಡ, ಶಿವಣ್ಣ, ಹ್ಯಾಮಯ್ಯ, 
ಶಿವಣ್ಣ ಬಿನ್‌ ವರದಯ, ಹ್ಞಾಮಯ್ಸ | ತಿಮ್ಹಯ,್ತ 
$ ೪ $ ೬ 
ಬಿನ್‌ ವರದಯ್ಯ, ತಿಮ್ಮಯ್ಯ ಬಿನ್‌ 
ವರದಯ್ಯ, ರಮೇಶ್‌ ಬಿನ್‌ 
ಕರಿಯಪ್ಪ 
52 ಪುಟ್ಟಲಿಂಗಮ್ಮ ಕೋಂ ತಮ್ಮಯ್ಯ, ಪುಟ್ಟಲಿಂಗಮ್ಮ ಜಯಮ್ಮ 163/2 ಖುಷ್ಟಿ 163/2 145/3 145/1 163/2 0-02 0-09 
ಜಯಮ್ಮ ಕೋಂ ದೊಡ್ಡತಿಮ್ಮಯ್ಯ 










































































೭೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೦೮ ಭಾಗ - ೬ 
ಚಕ್ಕುಬಂದಿ ಭೂಸ್ವಾಧೀನ 
ಆಕಾರ 
ಕ.ಸ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ವಿಸೀರ್ಣ 3 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ kee ರೂ.ಪೈ. 
53 ಹೊನ್ನಗಿರಿಗೌಡ, ತಿಮ್ಮಮ್ಮ ಕೋಂ ಹೊನ್ನೇಗೌಡ, ತಿಮ್ಮಮ್ಮ 164/1 ಖುಷ್ಟಿ 163/1,2 145/1 164/1 163/2 0-04 0-13 
ತಿಮ್ಮೇಗೌಡ, ಮುನಿಯಪ್ಪ ಬಿನ್‌ ಮುನಿಯಪ್ಪ, ಮರಿಯಪ್ಪ, 
ಮುನಿಯಪ್ಪ. ತಿಮ್ಮಯ್ಯ `ಏನ್‌ ತಿಮ್ಮಯ್ಯ 
ವರದಯ್ಯ, ಹೊನ್ನಗಿರಿಗೌಡ ಉ। 
ಪುಟ್ಟಸ್ವಾಮಿ ಬಿನ್‌ "ಹೊನ್ನೆ ಗೌಡ, 
ಜಯಮ್ಮ ಕೋಂ ಲೇಟ್‌ pd 
54 ಸಿ. ಯಶೋದ ಕೋಂ ಲೇಟ್‌ ಬಿ.ಹೆಚ್‌. ವರದರಾಜು 145/3 ಖುಷ್ಟಿ 145/1 145/3 145/2 146 0-03 0-10 
ಬಿ.ಹೆಚ್‌. ವರದರಾಜು 
55 ತೋಟಿ ನೌಕರಿ ಇನಾಂ ಮಾರಯ್ಯ, ಜವರಯ್ಯ 148 ಮುಷ್ಠಿ 148 148 144 131/4 0-09 0-24 
143/3 
56 ಸಿ. ಲಿಂಗೇಗೌಡ ಬಿನ್‌ ಚನ್ನೇಗೌಡ, ಸಿ. ಬೋರೇಗೌಡ, 144 ಖುಷ್ಟಿ 144 143/1 144 144 0-11 0-36 
ಬೋರೇಗೌಡ ಉ। ಚಿಕ್ಕಮರಿಯಪ್ಪ ಬೋರೇಗೌಡ ಉ। 45/ 
ಬಿನ್‌ ಚನ್ನೇಗೌಡ, ಸಣ್ಣಪ್ಪ ಬಿನ್‌ ಚಿಕ್ಕಮರಿಯಪ್ಪ. ಸಣ್ಣಪ್ಪ 
ಚನ್ನೇಗೌಡ 
57 ವೆಂಕಟಯ್ಯ ಬಿನ್‌ ತಿಮ್ಮರಾಯಿಗೌಡ, ತಿಮ್ಮಮ್ಮ ವೆಂಕಟಯ್ಯ, 134/4 ಖುಷ್ಟಿ 136/2 134/5 134/4 134/4 0-02'/ 0-08 
ಚಿಕ್ಕಮರಿಯಪ್ಪ ಬಿನ್‌ ಚಿಕ್ಕಮರಿಯಪ್ಪ 134/2 
ತಿಮ್ಮರಾಯಿಗೌಡ, ತಿಮ್ಮಮ್ಮ ಕೋಂ 
ಲೇಟ್‌ ಮರಿಯಣ್ಣ 
58 ವೆಂಕಟಯ್ಯ ಬಿನ್‌ ವೆಂಕಟೇಗೌಡ, ವೆಂಕಟಯ್ಯ 134/5 ಮುಷ್ಠಿ 134/4 ಓಣಿ 134/5 134/5 0-05 0-14 
ವೆಂಕಟಯ ಬಿನ್‌ ಗಿರಿಯಪ್ಪ 
59 ಹೊನ್ನಯ್ಯ ಬಿನ್‌ ಹೊನ್ನೇ (ಗೌಡ, ಹೊನ್ನಯ್ಯ, ಲಿಂಗಯ್ಯ, 58 ಮುಷ್ಠಿ 58 58 59/4 55 0-06 0-21 
ಲಿಂಗಯ್ಯ "ನ್‌ ಚಿಕ್ಕೇಗೌಡ, ರಾಮಯ್ಯ, ಕಳಸಯ್ಯ, 
ರಾಮಯ್ಯ ಬಿನ್‌ ಚಿಕ್ಕೇಗೌಡ, ಲಿಂಗಯ್ಯ ಉ। ಕಿಚ್ಚಯ್ಯ, 
ಕಳಸಯ್ಯ ಬಿನ್‌ ಹೊನ್ನೇಗೌಡ, ಬೋರಯ್ಯ ಉ। ಪುಟ್ಟಸ್ವಾಮಿ 
ಲಿಂಗಯ್ಯ ಉ। ಕಿಚ್ಚಯ್ಯ ಬಿನ್‌ 
ಲಿಂಗಯ್ಯ, ಬೊರಯ್ಯ ಉ। ಕಿಚ್ಚಯ್ಯ 
ಬಿನ್‌ ಲಿಂಗಯ್ಯ 
ಒಟ್ಟು 5—34 8-75 






































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೦೮ ೭೦೭ 



































ಘೋಷ್ಟಾರೆ 
ಗ್ರಾಮ ಖುಷ್ಕಿ ತರಿ ಒಟ್ಟು 
ಕಂಕರೆ 1-36 1-36 
ಕೂಡವತ್ತಿ 1-31 EE] 
ಬೈರನಾಯಕನಹ್ಗ್‌ 0-26] 0-26], 
ಬಂಡಹಳ್‌ 5-17 0-17 534 
ಒಟ್ಟು 9-30 7; 0-17 10-07 7; 








ಭಾರತದ ರಾಷ್ಟ್ರಪತಿಗಳ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 97 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ-2) 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಅರ್ಜನೆ ಅಧಿನಿಯಮ 17ನೇ ಪ್ರಕರಣದ ಅನ್ವಯ 4(1) ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ:ಎಲ್‌ಎಕ್ಯೂಎಸ್‌ಆರ್‌ 73/07-08, ದಿನಾಂಕ: 20ನೇ ಮಾರ್ಚ್‌ 2008 


ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಆಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, 
ತುಮಕೂರು ಇವರಿಗೆ ಕಂಡು ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894 ರ 4ನೇ ಪ್ರಕರಣದ (1)ನೇ ಉಪಪ್ರಕರಣದ ಅನುಸಾರವಾಗಿ 
ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟಿಸುಗಳನ್ನು ಕೊಡಲಾಗಿದೆ ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರುರವರು ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ 
ನೀಡಿರುತ್ತಾರೆ. 

ಕಾವೇರಿ ನೀರಾವರಿ ನಿಗಮದ ಭೂ ಸ್ವಾಧೀನ ಪ್ರಕರಣಗಳಲ್ಲಿ ತುರ್ತಾಗಿ ಭೂ ಸ್ವಾಧೀನ ಪ್ರಕ್ರಿಯೆಗಳನ್ನು ಮುಗಿಸಲು ಅನುವು ಆಗುವಂತೆ ಸದರಿ ಅಧಿನಿಯಮದ 17ನೇ ಪ್ರಕರಣದ (4)ನೇ 
ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಕರ್ನಾಟಕ ಸರ್ಕಾರವು ಪತ್ರ ನಂಬರ್‌ ಕಂ.ಇ13 ಎಕ್ಕ್ಯೂಡಬ್ರ್ಯೂ 2004 ದಿನಾಂಕ:17.06.2004 ರಂತೆ ಅನುಮತಿ ನೀಡಿರುತ್ತದೆ 
ಹಾಗೂ ತುರ್ತಾಗಿ ಭೂಮಿಯ ಅವಶ್ಯಕತೆ ಇರುವುದರಿಂದ ಸದರಿ ಅಧಿನಿಯಮದ 5-ಎ ಪ್ರಕರಣದ ಉಪ ಬಂಧಗಳು ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಲಾದ ಭೂಮಿಗಳ ಭೂ ಸ್ವಾಧೀನಕ್ಕೆ 
ಅನ್ವಯವಾಗತಕ್ಕದ್ದಲ್ಲ ಎಂಬುದಾಗಿ ನಿರ್ದೇಶಿಸಿರುತ್ತದೆ. 

ಭೂ ಅರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೆ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ 
ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿ ಇಲ್ಲದೆ, 
ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಇದರಲ್ಲಿ ಮಾಡಲಾದ ವೆಚ್ಚ 
ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಅರ್ಜನೆ ಅಧಿನಿಯಮದ (7ನೇ ಖಂಡದ) 
2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 


೭೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೦೮ 


ಭಾಗ - ೬ 





ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 















































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ಕಸಬಾ ಗ್ರಾಮ:1 ಅಡಗೂರು , 2. ದೂಳನಹಳ್ಳಿ, 3. ಪ್ರಭುವನಹಳ್ಳಿ, 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 11 
]. ಗ್ರಾಮ: ಅಡಗೂರು 

1 ಈರಣ್ಣ ಬಿನ್‌ ನಂಜುಂಡಯ್ಯ, ಈರಣ್ಣ, ಚೆನ್ನವೀರಯ್ಯ, 228/4 ಖುಷ್ಕಿ 229/3ಬಿ ಉಳಿಕೆ ನಾಲಾ ಉಜ 0-05 0-16 
ಚೆನ್ನವೀರಯ್ಯ ಬಿನ್‌ ನಂಜುಂಡಯ್ಯ, `ರೇಣುಕಯ್ಯ ಜಮೀನು | ಉ.ಜ 
`ರೇಣುಕಯ್ಯ ಬಿನ್‌ ನಂಜುಂಡಯ್ಯ 

2 ಎ.ಬಿ. ಶಿವಣ್ಣ ಬಿನ್‌ ಬಸವಯ್ಯ ಎ.ಬಿ. ಶಿವಣ್ಣ 229/2 ಖುಷ್ಕಿ ಉಜ 228/4 ನಾಲಾ 229/3 0-02 0-07 
ಹು ಚ್ಚವೀರಯ್ಯ ಬಿನ್‌ ಚೆನ್ನವೀರಯ್ಯ ಹುಚ್ಚವೀರಯ್ಯ 229/3ಎ ಖುಷ್ಕಿ ಉಜ 228/4 229/2 229/3 0-01 0-03 

4 ಈರಣ್ಣ ಬಿನ್‌ ನಂಜುಂಡಯ್ಯ ಈರಣ್ಣ 229/3ಬಿ ಖುಷ್ಕಿ ಉಜ 228/4 229/3 | 229/3 0-04 0-13 

ಎ ಸಿ 

5 ಚಿಕ್ಕತಿಮ್ಮಯ್ಯ , ಹುಚ್ಚವೀರಯ್ಯ ಬಿನ್‌ ಚಿಕ್ಕತಿಮ್ಮಯ್ಯ, ಗಂಗಣ್ಣ, 229/3ಸಿ ಖುಷ್ಕಿ 230/2 ಉಜ 229/3 |ಉಜ 0-03 0-10 
ಚನ್ನವೀರಯ್ಯ, ಚನ್ನವೀರಯ್ಯ ಬಿನ್‌ ಹುಚ್ಚ ವೀರಯ್ಯ, ಬಿ 
ನಂಜುಂಡಯ್ಯ ಚನ್ನವೀರಯ್ಯ 

6 ಶಾಂತಮ್ಮ ಕೋಂ ಶಿವಣ್ಣ, ಶಾಂತಮ್ಮ 230/2ಬಿ ಖುಷ್ಕಿ 231 ಉಜ 230/2 | ಉಜ 0-04 0-13 

ಎ 

7 ಬಂಡಿಯಪ್ಪ ಉ:ಬಂಡಿರಾಜಣ್ಣ ಬಿನ್‌ ಬಂಡಿಯಪ್ಪ ಉ. 231 ಖುಷ್ಕಿ 232 231 ಉಜ |ಉಜ 0-04 0-15 
ಬಂಡೀಹುಚ್ಚಪ್ಪ ಬಂಡಿರಾಜಣ್ಣ 

8 ಎಸ್‌.ಜಯದೇವಯ್ಯ ಬಿನ್‌ ಶಿವಣ್ಣ, ಎಸ್‌. ಜಯದೇವಯ್ಯ, 232 ಖುಷ್ಕಿ ಉಜ 232 ಉಜ |ಉಜ 0-04 0-15 
ಸಿದ್ದಲಿಂಗಪ್ಪ ಬಿನ್‌ ಚೆನ್ನಬಸವಯ್ಯ, ಸಿದ್ದಲಿಂಗಪ್ಪ, ಎನ್‌. 
ಎನ್‌. ಶಂಕರಯ್ಯ ಬಿನ್‌ ನಂಜುಂಡಪ್ಪ ಶಂಕರಯ್ಯ 




















































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೦೮ ೭೦೯ 
1 2 3 4 5 6 7 8 9 10 11 
9 ತಳವಾರಿಕೆ ಇನಾಂ ಚಿಕ್ಕಣ್ಣ, ಚಂದ್ರಪ್ಪ, ತಳವಾರಿಕೆ 233 ಖುಷ್ಕಿ ಉಜ 232 ಉಜ | 214 0-04 0-15 

ಇನಾಂ 
10 ದೊಡ್ಡೋಬಳಯ್ಯ, ಬಿನ್‌ ಚಿಕ್ಕಣ್ಣ, ದೊಡ್ಡ ಓಬಳಯ್ಯ, 214/1 ಖುಷ್ಕಿ ಉಜ 25/2ಎ 233 ಉಜ 0-03 0-10 
ಲಕ್ಷ ಬಯ್ಯ ಬಿನ್‌ ದೊಡ್ಡಯ್ಯ, ಲಕ್ಷ ಯ್ಯ ಬಸವರಾಜು, 
ಬಸವರಾಜು ಬಿನ್‌ ಲೇ. ಓಬಳಯ್ಯ, ಸ ಸತ್ರು ಮಹದೇವಯ್ಯ 
ಮಹದೇವಯ್ಯ ಬಿನ್‌ ಲೇ. ಚಿಕ್ಕಕೆಂಪಯ್ಯ 
11 ಗಂಗಯ್ಯ ಬಿನ್‌ ಗಂಗಯ್ಯ ಗಂಗಯ್ಯ 215/2ಎ ಷ್ಟಿ 241/1 | 25/1 ಉಜ |ಉಜ 0-03 0-10 
12 ಬಸವಯ್ಯ ಬಿನ್‌ ನಂಜಯ್ಯ ಬಸವಯ್ಯ 215/1ಎ ಖುಷ್ಕಿ 215/2ಎ 216/1 ಉಜ ಉಜ 0-03 0-10 
ಬಿ 
13 ಕೆ. ಕುಮಾರ್‌ ಬಿನ್‌ ಕರಿಯಪ್ಪ ಕೆ. ಕುಮಾರ್‌. 216/1ಬಿ ಖುಷ್ತಿ 216/1ಎ ಉಜ ಉಜ |ಉಜ 0-03 0-10 
14 ಕೆ. ತಿಮ್ಮಯ್ಯ ಬಿನ್‌ ಕರೇತಿಮ್ಮಯ್ಯ ಕೆ. ತಿಮ್ಮಯ್ಯ 221/5 ಮುಷ್ತಿ 216/1ಬಿ ಉಜ ಉಜ 220 0-03 0-10 
15 ಹುಚ್ಚಯ್ಯ ಬಿನ್‌ ಹುಚ್ಚನರಸಯ್ಯ ಹುಚ್ಚಯ್ಯ 35 ಖುಷ್ತಿ 219 34/1 ಉ.ಜ. | ಉ.ಜ. 0-07 0-28 
16 ಸಿದ್ದಬಸವಯ್ಯ ಬಿನ್‌ ಲೇ. ಸಿದ್ದಪ್ಪ ಸಿದ್ದಬಸವಯ್ಯ 34/2 ಮುಷ್ತಿ 34/1 34/1 ಉಜ ಉಜ 0-01 0-04 
17 ಹುಚ್ಚಯ್ಯ ಬಿನ್‌ ಹುಚ್ಚನರಸಯ್ಯ, ಚಿಕ್ಕಮ್ಮ, ಹುಚ್ಚಯ್ಯ, 34/1 ಖುಷ್ಕಿ 35 ಉಜ ಉಜ |ಉಜ 0-08 0-30 
`ರಂಗದಾಮಯ್ಯ ಬಿನ್‌ ಹುಚ್ಚನರಸಯ್ಯ, | ರಂಗದಾಮಯ್ಯ, 
ಹುಚ್ಚನರಸಯ್ಯ, ಚಿಕ್ಕನರಸಯ್ಯ, ಹುಚ್ಚನರಸಯ್ಯ, 
ಹನುಮರಂಗಮ್ಮ ಕೋಂ ನರಸಯ್ಯ, ಚಿಕ್ಕನರಸಯ್ಯ, 
ಹನುಮರಂಗಮ್ಮ 
18 ನರಸಿಂಹಯ್ಯ ಬಿನ್‌ ನರಸಯ್ಯ ನರಸಿಂಹಯ್ಯ 261/2 ಮುಷ್ತಿ ಉಜ 261/1 ಏಣಿ ಉಜ 0-02 0-07 
19 ಬಸವರಾಜು ಬಿನ್‌ ಶಿವಣ್ಣ, ಬಸವರಾಜು, 261/1 ಖುಷ್ಕಿ 261/2 268 ಉಜ |ಉಜ 0-05 0-18 
ಎಸ್‌.ಕೆಂಪೇಗೌಡ ಎಸ್‌.ಕೆಂಪೇಗೌಡ 
20 ಸಿದ್ದಬಸವಯ್ಯ ಬಿನ್‌ ಸಿದ್ದಪ್ಪ, ಎ.ಆರ್‌. ಎ.ಆರ್‌. `ರಂಗಸ್ವಾಮಯ್ಯ, 268 ಖುಷ್ಕಿ ಉಜ ಉಜ 261/1 | 267 0-04 0-14 
ರಂಗಸ್ವಾಮಯ್ಯ ಬಿನ್‌ ಲೇ. ರಂಗಯ್ಯ ಸಿದ್ದಬಸವಯ್ಯ 










































































೭೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೦೮ ಭಾಗ - ೬ 
1 2 3 4 5 6 7 8 9 10 11 
21 ನರಸಿಂಹಯ್ಯ ಬಿನ್‌ ಹುಚ್ಚನರಸಯ್ಯ, ನರಸಿಂಹಯ್ಯ, ದೊಡ್ಡಮ್ಮ, 267 ಖುಷ್ಕಿ ಉಜ ಉಜ 268 (| 266 0-07 0-21 

ದೊಡ್ಡಮ್ಮ ಕೋಂ ದಾಸಪ್ಪ, ನರಸಿಂಹಮೂರ್ತಿ, 

ನರಸಿಂಹಮೂರ್ತಿ ಬಿನ್‌ ರಂಗಯ್ಯ, ಗಂಗಮಾಳಮ್ಮ 

ಗಂಗಮಾಳಮ್ಮ ಕೋಂ 

ನರಸಿಂಹಮೂರ್ತಿ 
22 | ರಂಗಸ್ವಾಮಯ್ಯ ಬಿನ್‌ ಗವೇರಂಗಯ್ಯ, `ರಂಗಸ್ವಾಮಯ್ಯ, 266 ಖುಷ್ಕಿ ಉಜ ಉಜ 269 (ಗಡಿ 0-05 0-16 

ಮುನಿಯಪ್ಪ ಬಿನ್‌ ಗವೇರಂಗಯ್ಯ, ಮುನಿಯಪ್ಪ, ನಿಂಗಯ್ಯ, 

ನಿಂಗಯ್ಯ ಬಿನ್‌ ಗವೇರಂಗಯ್ಯ, ರಾಜಣ್ಣ ರಾಜಣ್ಣ 

ಬಿನ್‌ ಗವೇರಂಗಯ್ಯ H 

ಒಟ್ಟು ಖುಷ್ಕಿ 2-05 
2. ಗ್ರಾಮ: ದೂಳನಹಳ್ಳಿ 

23 ಮರಿಬಸವಯ್ಯ ಬಿನ್‌ ನರಸೇಗೌಡ ಮರಿಬಸವಯ್ಯ 6/2 ಖುಷ್ಕಿ 5 6/1 ಉಜ |ಉಜ 0-02 0-08 
24 | ಜಿ.ಹೆಚ್‌. ವೀರಣ್ಣ ಬಿನ್‌ ಹಂಪಣ್ಣ ಬಸವೇಗೌಡ 6/1 ಖುಷ್ಕಿ 6/2 11/1 ಉಜ |ಉಜ 0-02 0-08 
25 | ಗಂಗಾಣಮ್ಮ, ಗಂಗಮ್ಮ, ಗುರುಸಿದ್ದಪ್ಪ |ಗು ುಸಿದ್ದಪ್ಪ 11/1 ಖುಷ್ಕಿ 6/1 11/2ಎ ಉಜ |ಉಜ 0-06 0-21 
26 | ಗಂಗಾಣಮ್ಮ, ಗಂಗಮ್ಮ, ಗುರುಸಿದ್ದಪ್ಪ, ಸಿದ್ದನಂಜಪ್ಪ, ಗುರುಸಿದ್ದಪ್ಪ, 11/2. ಖುಷಿ 11/1 11/2ಬಿ ಉಜ (ಉಜ 0-03 0-11 

ಸಿದ್ದನಂಜಪ್ಪ, ಮಹಲಿಂಗಪ್ಪ ಬಿನ್‌ ಮಹಲಿಂಗಪ್ಪ 

ಸಿದ್ದನಂಜಪ್ಪ 
27 | ಚಿಕ್ಕೇಗೌಡ ಬಿನ್‌ ಲೇ. ಕೆಂಪಯ್ಯ, ಚಿಕ್ಕೇಗೌಡ, ದೊಡ್ಡಮ್ಮ, 11/2ಬಿ ಖುಷ್ಕಿ 11/2ಎ 11/3 ಉಜ |ಉಜ 0-02 0-07 

ದೊಡ್ಡಮ್ಮ ಬಿನ್‌ ಲೇ. ಕೆಂಪಯ್ಯ ಚಿಕದೊಡಯ. ಸೌಬಾಗ 

ಸ 8 ತ Na 
ಚಿಕ್ಕದೊಡ್ಡಯ್ಯ ಬಿನ್‌ ಚಿಕ್ಕಣ್ಣ, ನಾಗಯ್ಯ ನಂಜುಂಡಯ್ಯ, 
ತ್ರ K ಮಾ 
ನಂಜುಂಡಯ್ಯ ಬಿನ್‌ ಚಿಕ್ಕಣ್ಣ, ಸೆ ಭಾಗ್ಯ ಜಯಣ್ಣ, ಪ್ರಕಾಶ್‌, 
ಕೋಂ ಲೇ. ಹುಚಪ್ಪ ನಾಗಯ್ದ ಬಿನ್‌ ಜು 
ಜಬಿ ಶೆ ದೊಡೇಗೌಡ 

ಲೇ. ಚಿಕ್ಕಣ್ಣ, ಜಯಣ್ಣ ಬಿನ್‌ ಲೇ. 1 

ನಂಜುಂಡಪ್ಪ, ಪ್ರಕಾಶ್‌ ಬಿನ್‌ ಲೇ. 

ನಂಜುಂಡಪ್ಪ, ದೊಡ್ಡೇಗೌಡ ಬಿನ್‌ ಲೇ. 

ನಂಜುಂಡಪ್ಪ 

































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೦೮ ೭೧೧ 
1 2 3 4 5 6 ಡ್ಡ 8 10 11 
28 | ಗೋವಿಂದಪ್ಪ ಬಿನ್‌ ತಿಮ್ಮಯ್ಯ, ಗೋವಿಂದಪ್ಪ, ಸೌಭಾಗ್ಯ 11/3 ಖುಷ್ಕಿ 11/2ಬಿ 15/8 ಉಜ |ಉಜ 0-2 0-07 

ಸೌಭಾಗ್ಯ ಕೋಂ ಚಿಕ್ಕೇಗೌಡ 
29 | ಎಂ.ಎಸ್‌. ಗಂಗಣ್ಣ ಬಿನ್‌ ಶಿವಣ್ಣ ಎಂ.ಎಸ್‌. ಗಂಗಣ್ಣ 15/8 ಖುಷ್ಕಿ 11/3 15/4. | wu (| 14/1ಎ | 0-01/2 0-02 
30 ಶಿವಣ್ಣ ಬಿನ್‌ ನರಸಿಂಹಯ್ಯ ಸಿದ್ದಲಿಂಗಪ್ಪ, ಶಿವಣ್ಣ 15/4ಎ ಖುಷ್ಕಿ 15/8 15/3 ಉಜ 14/1ಎ | 0-0 1/2 0-02 
31 | ಮರಿಬಸವಯ್ಯ ಬಿನ್‌ ನರಸೀಗೌಡ ಮರಿಬಸವಯ್ಯ 15/3 ಖುಷ್ಕಿ 15/4ಎ 15/2 ಉಜ 0-0 1/2 0-02 
32 | ಜಿ.ಹೆಚ್‌. ವೀರಣ್ಣ ಬಿನ್‌ ಹಂಪಣ್ಣ ಬಸವೇಗೌಡ, 15/2 ಖುಷಿ 15/2 15/9 ಉಜ | 14/1ಎ | 0-01/2 0-02 
ಜಿ.ಹೆಚ್‌ -ವೀರಣ್ಣ 
33 | ಎಂ.ಚಂದ್ರಪ್ಪ ಬಿನ್‌ ಮಹಲಿಂಗಯ್ಯ ಎಂ.ಚಂದ್ರಪ್ಪ 15/9 ಖುಷ್ಕಿ 1512 16 ಉಜ |14//ಎ | 0-01/2 0-02 
34 | ಪಾರ್ವತಮ್ಮ ಕೋಂ ಮರಿಯಣ್ಣ, ಪಾರ್ವತಮ್ಮ, ಗುರುಸಿದ್ದಪ್ಪ, 16 ಖುಷ್ಕಿ 15/9 17/5 ಉಜ (14/1ಬಿ 0-05 0-25 
ಗಂಗಾಣಮ್ಮ, ಗಂಗಮ್ಮ, ಗುರುಸಿದ್ದಯ್ಯ, | ಸಿದ್ದಂಜಪ್ಪ, ಮಹಾಲಿಂಗಪ್ಪ ಭಾಗಾಯ್ತು 0-07 0-59 
ಸಿದನಂಜಪ್ಕ ಮಹಲಿಂಗಪ ಬಿನ್‌ 
ಎ ಖಿ ಖಿ 
ಸಿದನಂಜಪ 
ಎ 3) 
35 ಸಿದ್ದನಂಜಪ್ಪ ಬಿನ್‌ ರಂಗಣ್ಣ ಬಸವೇಗೌಡ 14/1 ಖುಷ್ಕಿ 11/3 14/1ಬ 15/2 |ಉಜ 0-05 0-17 
ಬಸಪ್ಪ ಬಿನ್‌ ಉಗ್ರಪ್ಪ 
36 ಸಿದ್ದನಂಜಪ್ಪ ಬಿನ್‌ ರಂಗಣ್ಣ ಬಸವೇಗೌಡ 14/1ಬಿ ಖುಷ್ಕಿ 14/1ಎ 17/5 16 ಉಜ 0-10 0-35 
37 | ಗುರುಸಿದ್ದಯ್ಯ ಬಿನ್‌ ಉಗ್ರಪ್ಪ ಗುರುಸಿದ್ದಯ್ಯ 17/5 ಖುಷ್ಕಿ 16 ಕೆರೆ ಉಜ (|17/6 0-02 0-10 
38 | ಶ್ರೀನಿವಾಸಯ್ಯ ಬಿನ್‌ ರಂಗಯ್ಯ, ವೆಂಕಟರಾಮಣಯ್ಯ, 3 ಖುಷ್ಕಿ 5 ಉಜ ತ ಉಜ 0-12 0-42 
`ರಂಗಸ್ವಾಮಯ್ಯ ಬಿನ್‌ ರಂಗಸ್ವಾಮಯ್ಯ 
ಲೇ.ಶ್ರೀನಿವಾಸಯ್ಯ, ವೆಂಕಟರಾಯಪ್ಪ (ಶ್ರೀನಿವಾಸಯ್ಯ 
ಬಿನ್‌ ಲೇ. ರಂಗಯ್ಯ 
39 | ಗೋವಿಂದಯ್ಯ ಬಿನ್‌ ತಿಮ್ಮಯ್ಯ, ಗೋವಿಂದಯ್ಯ, ಮೂಡ್ಲಯ್ಯ, 4 ಖುಷ್ಕಿ 3 24/4, ಉಜ |ಉಜ 0-06 0-21 
ಗಂಗಾಧರಪ ಬಿನ್‌ ಮೂಡ್ರಯ ಕಿಟಪ. ಗಂಗಾದರಪ 
ಬಿ ಐ ಕಿ ಬಳ 1 ೨ 
40 | ಸಿದ್ದಗಂಗಮ್ಮ ಬಿನ್‌ ಭೀಮಯ್ಯ, ವೆಂಕಟರಾಯಪ್ಪ, 2414 ಖುಷಿ 4 24/2 ಉಜ |ಉಜ 0-03 0-11 





ಚಿಕ್ಕಮ್ಮ ಕೋಂ ನಾಗರಾಜಯ್ಯ, 
ವೆಂಕಟರಾಯಪ್ಪ ಬಿನ್‌ ಲೇ. ರಂಗಯ್ಯ 





ಸಿದ್ದಗಂಗಮ್ಮ, ಚಿಕ್ಕಮ್ಮ 























































































































೭೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೦೮ ಭಾಗ - ೬ 
1 2 3 4 ನ 6 7 8 9 10 11 
41 ನಂಜಪ್ಪ ದೊಡ್ಡನಂಜಪ್ಪ 24/2 ಖುಷ್ಕಿ 24/4 22 ಉಜ 24/3 0-04 0-14 
42 ಹನುಮಯ್ಯ ಬಿನ್‌ ಹನುಮಂತಯ್ಯ, ರಾಜಪ್ಪ, ಹನುಮಯ್ಯ, 24/3 ಖುಷ್ಕಿ 24/4 21/1 24/2 ಉಜ 0-05 0-17 

ಹನುಮಂತಯ್ಯ ಬಿನ್‌ ದೊಡ್ಡಯ್ಯ, ರಾಜಪ್ಪ ಹನುಮಂತಯ್ಯ 
ಬಿನ್‌ ಹನುಮಂತಯ್ಯ 
43 | ಭೀಮಯ್ಯ ಬಿನ್‌ ದೊಡ್ಡಯ್ಯ, ಎಸ್‌.ಗಂಗಮ್ಮ | ಭೀಮಯ್ಯ, ಎನ್‌. ಗಂಗಮ್ಮ, 22 ಖುಷ್ಕಿ 24/3 | 17/5 ಉಜ (|21/1 0-04 0-14 
ಕೋಂ ಡಿ.ಆರ್‌. ಸಿದ್ದಗಂಗಯ್ಯ, ಎನ್‌. ಎನ್‌. ಗಂಗಮ್ಮ 
ಗಂಗಮ್ಮ ಕೋಂ ಸಿದ್ದಗಂಗಯ್ಯ 
44 | ರಂಗಯ್ಯ ಬಿನ್‌ ಗೊನೆಲಕ್ಕೇಗೌಡ ಹರಳೂರಯ್ಯ, ರಂಗಯ್ಯ 21/1 ಖುಷ್ಕಿ 24/3 17/3 ೫9 ಉಜ 0-04 0-14 
45 ಲಕ್ಕಣ್ಣ ಬಿನ್‌ ಲಕ್ಕ ದಾಸೇಗೌಡ, ರಂಗಯ್ಯ ಬಿನ್‌ ಲಕ್ಕಣ್ಣ, ರಂಗಯ್ಯ 17/3 ಖುಷ್ಕಿ 21/1 ಕೆರೆ 17/2 ಉಜ 0-02 0-10 
ಲಕ್ಷಣ 
ರಣ 
ಒಟ್ಟು 2-08 1/2 
ತಿ. ಗ್ರಾಮ: ಪ್ರಭುವನಹಳ್ಳಿ 
46 ಬಸವೇಗೌಡ ಬಿನ್‌ ನರಸೇಗೌಡ ಬಸವೇಗೌಡ 212 ಖುಷ್ಕಿ ಗಡಿ 68 ಉಜ |ಉಜ 0-05 0-18 
47 ಸಿದ್ದಲಿಂಗಪ್ಪ ಬಿನ್‌ ನರಸಿಂಹಯ್ಯ ಸಿದ್ದಲಿಂಗಪ್ಪ 52/2 ಖುಷ್ಕಿ 52/3 ಉಜ ಗಡಿ 50/1 0-03 0-09 
48 ಕಾಳಮ್ಮ ಕೋಂ ಸೋಮಣ್ಣ,ನಾಗರಾಜು ಬಿನ್‌ ಕಾಳಮ್ಮ, ನಾಗರಾಜು, ಕಾಳಮ್ಮ, 50/1 ಖುಷಿ ಉಜ ಉಜ 52/2 | 48 0-13 0-49 
ಲಕ್ಕಣ್ಣ, ಬಸವರಾಜು ಬಿನ್‌ ಲೇ. ಚಿಕ್ಕಬಸಪ್ಪ ಬಸವರಾಜು 
49 | ರಾಮೇಗೌಡ ಬಿನ್‌ ರೇವಣ್ಣ ಸಿದ್ದಪ್ಪ ರಾಮೇಗೌಡ 48/4 ಖುಷ್ಕಿ 48/5 ಉಜ 50/1 | 47 0-06 0-26 
50 ಮಹಲಿಂಗಪ್ಪ ಬಿನ್‌ ಚಿಕ್ಕಬಸಪ್ಪ ಮಹಲಿಂಗಪ್ಪ 48/5 ಖುಷ್ಕಿ ಉಜ 48/4 50/1 47 0-06 0-26 
ಒಟ್ಟು ಖುಷ್ಕಿ 0-33 
ಮೂರು ಗ್ರಾಮಗಳ ಒಟ್ಟು ವಿಸ್ತೀರ್ಣ ಖುಷ್ಕಿ 4-39 1/2 
ಬಾಗಾಯ್ತು 0-07 
ಜುಮ್ಲಾ 5-06 1/2 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 102 ತುಮಕೂರು ಜಿಲ್ಲೆ, ತುಮಕೂರು. 





